ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 2279 

ಮಾನ್ಯ ಸದಸ್ಯರ ಹೆಸರು ಶ್ರೀ ಬಿ.ಜಿ.ಪಾಟೀಲ್‌ 
(ಸೃಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರಿಸಬೇಕಾದ ದಿನಾಂಕ 21-03-2022 

ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಜೀವಿಶಾಸ್ತ್ರ 
ಹಾಗೂ ಪರಿಸರ ಸಚಿವರು 

ಪ್ರಶ್ನೆ ಉತ್ತರ 
ಅ) ಕಲಬುರಗಿ ಮತ್ತು ಯಾದಗಿರಿ] ಪ್ರವಾಸೋದ್ಯಮ ಇಲಾಖೆಯಿಂದ 778 ಪ್ರವಾಸಿ ತಾಣಗಳನ್ನು ಗುರುತಿಸಿದ್ದು, 


ಜಿಲ್ಲೆಗಳಲ್ಲಿರುವ ಪ್ರವಾಸಿ | ಸದರಿ 778 ಪುವಾಸಿ ತಾಣಗಳ ಪೈಕಿ ಕಲಬುರಗಿ ಹಾಗೂ ಯಾದಗಿರಿ 
ಕೇಂದ್ರಗಳು ಯಾವುವು; (ವಿವರ| ಜಿಲ್ಗೆಗಳಲ್ಲಿ ಈ ಕೆಳಕಂಡ 46 ಪ್ರವಾಸಿ ತಾಣಗಳನ್ನು ಗುರುತಿಸಲಾಗಿರುತ್ತದೆ. 
ನೀಡುವುದು) | 
ಕ| ೮ | ತಾಲೂಕು | 2020-25 ಪ್ರವಾಸೋದ್ಯಮ ನೀತಿಯನ್ನಯ ಹಾ 
ಸಂ ಹ ಭಿ ಗುರುತಿಸಿರುವ ಪ್ರವಾಸಿ ತಾಣಗಳು et 
ಘಿ 3 
ಕಲಬುರಗಿ ಕೋಟೆ, ಶೋರ್‌ (ಚೋರ್‌) k 
ಕೆಲಬುರಗಿ | ಗುಂಬಜ್‌, ಹಪ್ಪ ಗುಂಬಜ್‌, ಬುದ್ಧ ವಿಹಾರ, 7 
| ಹೋಳಗುಂದಾ, ಫಿರೋಜಾಬಾದ್‌, ಸನ್ನತಿ. 
ಆಳಂದ ನರೋಣಾ, ಅಮರ್ಜಾ ಜಲಾಶಯ, ಹಬಳಿ 3 
ಫಜಲ್‌ಪೂರ ಗಾಣಗಾಪುರ ಘತ್ತರಗಿ, ಮಣ್ಮೂರ. 3 
ಮಳಖೇಡ ಕೋಟಿ, ಮೋತಕಪಲ್ಲಿ, 
ಸೇಡಂ | ಯಾನಾಗುಂದಿ, ಬಿಜ್ಮನಳ್ಳಿ 4 
1 | ಕಲಬುರಗಿ 
ಚಂದ್ರಂಪಳ್ಳಿ ಅಣೆಕಟ್ಟು, ಎತ್ತಿಪೋತ 
ಚಿಂಚೋಳಿ | ಜಲಪಾತ, ಪಂಚಲಿಂಗೇಶ್ವರ ಬುಗ್ಗಿ 5 
ಗೊಟ್ಟಿಂಗೊಟ್ಟ, ಮೋಘಾ. 
ಜೀವರ್ಗಿ ಕುಳಗೇರಿ, ಯಡ್ರಾಮಿ-ರಾಮತೀರ್ಥ. 2 
ಕಾಳಗಿ, ಛಾಯಾಭಗವತಿ, ಸನ್ನತಿ. 
ಈ ಕನಗನಹಳ್ಳಿ ನಾಗಾವಿ, ದಿಗ್ಸಾದಿ, ರಟ್ಕಲ್‌ 
ಚಿತ್ತಾಪುರ | ರ್ರಟಕಲ್‌, ೋರವಾರು. k 
ಯಾದಗಿರಿಕೋಟಿ, ಸಣ್ಣಕೆರೆ, ದಬೆದಬೆ 
ಯಾದಗಿರಿ | ಫಾಲ್ಸ್‌ (ಗುರಮಿಠಕಲ), ಹತಿಕುಣಿ 4 
ಅಣೆಕಟ್ಟು. 
ಮಲಗಿದ ಬುದ (ಸೀಪಿಲಗ್‌ ಬುದ್ಧ), ' 
ಭೀಮರಾಯನ ಗುಡಿ, ಸಂಗಮ (ಕೃಷ್ಣ 
2 | ಯಾದಗಿರಿ! ತೆಹಾಪುರ | ಮತ್ತು ಭೀಮಾ ನದಿಗಳ ಸಂಗಮ) ಶಿರಾಳ, | 5 
ವನದುರ್ಗ ಕೋಟಿ. 
ನಾರಾಯಣಪುರ ಅಣೆಕಟ್ಟು, ಬೋನಾಳ 
2 ಪಕ್ಷಿಧಾಮ, ರಾಜಾವಂಕಟಿಪ್ಟನಾಯಕ 
ಸುರಪುರ | ಸ್ಫೋಟಿ ಮತ್ತು ಅರಮನೆ. ಟೀಲರ್‌ ಮಂಜಿಲ್‌, 5 
| ಹಿವೂರು. 

ಆ) |ಸದರಿ ಪ್ರವಾಸಿ ತಾಣಗಳ [ಸದರಿ ಪ್ರವಾಸಿ ತಾಣಗಳಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕೈಗೊಂಡಿರುವ 
ಅಭಿವೃದ್ದಿಗಾಗಿ ಸರ್ಕಾರ ಬಿಡುಗಡೆ | ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಬಿಡುಗಡೆ ಮಾಡಿರುವ ಅನುದಾನದ 
ಮಾಡಿದ ಅನುದಾನ ಎಷ್ಟು;' ಈ | ವಿವರವನ್ನು ಅನುಬಂಧದಲ್ಲಿ ಒದಗಿಸಿದೆ. k 
ಅನುದಾನದಲ್ಲಿ ಯಾವ ಯಾವ. 
ಅಭಿವೃದ್ದಿ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ; (ವಿವರ 
ನೀಡುವುದು) 


3 


ಇ) [ಮೇಲ್ಕಂಡ ಜಿಲ್ಲೆಗಳಲ್ಲಿ ಜಾರಿತಿಕ. | ಕರ್ನಾಟಕದ ವಿವಿಧ ಧಾರ್ಮಿಕ ಮತ್ತು ಆಧ್ಯಾತಿಕ ಸಂಸ್ಥೆಗಳನ್ನು ಪರಿಗಣನೆಗೆ 
ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ತೆಗೆದುಕೊಂಡು ಆಧ್ಯಾತಿಕ ಪ್ರವಾಸೋದ್ಯಮ ವಲಯಗಳ ಸೃಜನೆಗಾಗಿ 
ಪ್ರವಾಸೋದ್ಯಮದ ಸಮಗ್ರ | ನೆರವನ್ನು ನೀಡಲು, ಕರ್ನಾಟಕ ಪ್ರವಾಸೋದ್ಯಮವು ಅಂತಹ ಆಧ್ಯಾತ್ಮಿಕ 
"ಅಭಿವೃದ್ಧಿಗೆ . ಸರ್ಕಾರ ಪುಬಾಸಿ ತಾಣಗಳಲ್ಲಿ ವಸತಿ ಸೌಲಭ್ಯಗಳು ಮತ್ತು ಪ್ರವಾಸಿ ಸೌಲಭ್ಯಗಳ ಲಭ್ಯತೆ 
ಕೈಗೊಂಡಿರುವ ಕ್ರಮಗಳೇನು? | ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು 2020-2026ರ "ಪ್ರವಾಸೋದ್ಯಮ 
(ವಿವರ ನೀಡುವುದು) "| ನೀತಿಯಲ್ಲಿ ಪ್ರಸ್ತಾಪಿಸಲಾಗಿದೆ. 

ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಕೈಗೊಳ್ಳಬಹುದಾದ ಪ್ರವಾಸಿ ಅಭಿವೃದ್ದಿ 
ಯೋಜನೆಗಳಿಗೆ ಸಂಬಂಧಿಸಿದಂತೆ `ಸಮಗ್ರ ಪ್ರವಾಸೋದ್ಯಮ ಅಬಿವೃದ್ದಿ: 
ಯೋಜನಾ : ವರದಿಯನ್ನು ಸಿದ್ಧಪಡಿಸಿ ಸಲ್ಲಿಸುವಂತೆ ಎಲ್ಲಾ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ದಿ 
"ಮಿತಿ ಇವರುಗಳಿಗೆ ದಿ:29.11.2021 ಮತ್ತು 27122021 .ಗಳಂದು ಪತ್ರ 
ಬರೆಯಲಾಗಿದೆ. 

$ಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಪ್ರಸ್ತಾವನೆ 
ಸ್ಲೀಕೃತಗೊಂಡಲ್ಲಿ, ನಿಯಮಾನುಸಾರ ಪರಿಶೀಲಿಸಲಾಗುವುದು. 

TOR 145 TDV 2022 


po 


- (ಆಸರದ್‌ ಸಿ೦ಗ್‌) 
ಪ್ರವಾಸೋದ್ಯಮ, ಜೀವಿಶಾಸ್ಟ 
ಹಾಗೂ ಪರಿಸರ ಸಚಿವರು 


ಶ್ರೀ ಅ.ಜ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:2೦79ಕ್ಕೆ 


ಅನುಬಂಧ ' 
- ಮೆಂಜಾರಾದ'7ಅಂದಾಜು'T ಈಾವಕಗಾ ಬಡುಗಡೆ 
ಯೋಜನೆಗಳ ವಿವ 
*ಜ ರ ವರ್ಷ ಮೊತ್ತ | ಮಾಡಿರುವ ಅನುದಾನ | 
} ತ 

ಕಲಬುರಗಿ ಜಲ್ಲೆ 
ಕಲಬುರಗಿ ತಾಲ್ಲೂಕು 
ಕೆಲಬುರಗಿ ಜಿಲ್ಲೆಯ ಕಲಬುರಗಿ ತಾಲ್ಲೂಕಿನ ಕಡಣಿ 
ಗ್ರಾಮದ ಶ್ರೀ ಶಂಕರಲಿಂಗೇಶ್ವರ ದೇವಸ್ನಾನ ಬಳಿ 

My 2018-19 | 25.00 25.00 


ಮೂಲಭೂತ ಸೌಕರ್ಯ ಅಭಿವೃದ್ಧಿ (2018-19) 
(ಬಂಡವಾಳ ವೆಚ್ಚ) 


ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲ್ಲೂಕಿನ 
ಹೊನ್ನಕಿರಣಗಿ ಗ್ರಾಮದ ಕರಿಬಸವೇಶ್ವರ .| 2019-20 | 30.00 10.00 
ದೇವಸ್ಥಾನದ ಬಳಿ ಮೂಲಭೂತ ಸೌಕರ್ಯ 


ಬರನಿ ನನರದ ರಾಜಾಮನದ ಶ್ರೀ ರಾಮಕೃಷ್ಣ 
3 [ವಿವೇಕಾನಂದ ಆಶ್ರಮದ , ಆವರಣದಲ್ಲಿ 2019-20 30.00 10.00 


ಯಾತ್ರಿನಿವಾಸ ನಿರ್ಮಾಣ 
A 


ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲ್ಲೂಕಿನ ಬಿದ್ದಾಪುರ 
4 ಕಾಲೋನಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ 
ಬಳಿ ಯಾತ್ರಿನಿವಾಸ ಹಾಗೂ ಮೂಲಭೂತ ಸೌಕರ್ಯ| 2019-20 | 50.00 


ಅಭಿವೃದ್ದಿ ಕಾಮಗಾರಿ 

ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲ್ಲೂಕಿನ ಜಗತ್‌ - \ 

p ಗ್ರಾಮದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಬಳೆ]. 
ಯಾತಿನಿವಾಸ ಹಾಗೂ ಮೂಲಭೂತ ಸೌಕರ್ಯ| 2019-20 | 50.00 


ಅಭಿವೃದ್ಧಿ ಕಾಮಗಾರಿ 


ಕಲಬುರಗಿ ದಕ್ಸಿಣ ಮತಕ್ಟೇತ್ರದ ಕಡಣಿಯಲ್ಲಿರುವ 


6 ಶ್ರೀ  ಶಂಕರಲಿಂಗೇಶ್ವರ ದೇವಸ್ಥಾನದ ಹತ್ತಿರ 2020-21 50.00 20.00 
ಪ್ರವಾಸಿ ಮೂಲಭೂತ ಸೌಕರ್ಯ ನಿರ್ಮಾಣ 
ಕಲಬುರಗಿ ದಕ್ಸಿಣ ಮತಕ್ಟೇತ್ರದ ಮೇಲ್ಯುಂಡದ ಶ್ರೀ 

7 |ಭೋಗೇಶ್ವರ ದೇವಸ್ಥಾನದ ಹತ್ತಿರ ಪ್ರವಾಸಿ 2020-21 57.00 20.00 
ಮೂಲಭೂತ ಸೌಕರ್ಯ ನಿರ್ಮಾಣ 
ಕಲಬುರಗಿ ದಕ್ಸಿಣ ಮತಕ್ಟೇತ್ರದ ಹಡಗಲಿ ಹರುತಿ 

8 |ಶ್ರೀ ಕಂಠಿ ಬಸವೇಶ್ವರ ದೇವಸ್ಥಾನದ ಹತ್ತಿರ 2020-21 67.50 20.00 
ಪ್ರವಾಸಿ ಮೂಲಭೂತ ಸೌಕರ್ಯ ನಿರ್ಮಾಣ " , 
ಕಲಬುರಗಿ ದಕ್ಸಿಣ ಮತಕ್ಟೇತ್ರದ ಎಲವಂಬಟಿಗಿ (ಕ) 

9 |ಶ್ರೀ ಸಿದ್ಧಾರೂಡ ಮಠದ ಹತ್ತಿರ ಪ್ರವಾಸಿ 2020-21 64.00 20.00 

| ಮೂಲಭೂತ ಸೌಕರ್ಯ ನಿರ್ಮಾಣ | 


ವರ್ಷ 


- ಮೆಂಜೂರಾದೆ 
ಯೋಜನೆಗಳ ವಿವರ 


ಅಂದಾಜು 
ಮೊತ್ತ 


ಕಾವರೆಗೂ ಜಡುಗಡೆ 
ಮಾಡಿರುವ ಅನುದಾನ 


11 


ಕಲಬುರಗಿಯ ಸದ್ಗುರು ಮಾದವಂದಪ್ರಭು 
ಇಂಚಗೇರಿ ಶಾಖಾ ಮಠದ ಹತ್ತಿರ ಪ್ರವಾಸಿ 


'[ಮೂಲಭೂತ ಸೌಕರ್ಯ ನಿರ್ಮಾಣ 


2020-21 | 58.00 


20.00 


ಕಲಬುರಗಿಯೆ ಏಕ ದಂಡಿ ಮಠ ಭ್ರಮಾಮರ 
ಹತ್ತಿರ ಪ್ರವಾಸಿ ಮೂಲಭೂತ ಸೌಕರ್ಯ ನಿರ್ಮಾಣ 


2020-21 


32.00 


10.00 


12 


ಕಲಬುರಗಿ ದಕ್ಸಿಣ ಮತಕ್ಟೇತ್ರದ ಶ್ರೀ ರಾಚಣ್ಣ 
ದೇವಸ್ಥಾನದ ಹತ್ತಿರ ಪ್ರವಾಸಿ ಮೂಲಭೂತ 


ಸೌಕರ್ಯ ನಿರ್ಮಾಣ 


2020-21 


50.00 


15.00 


13 


ಕಲಬುರಗಿ ದಕ&ಿಣ ಮತಕೇತದ ಶ್ರೀ ಗುರುನಾನಕ್‌ 
OY AT Re 


ಸೌಕರ್ಯ ನಿರ್ಮಾಣ 


ಗುರುದ್ವಾರದ ಹತ್ತಿರ ಪ್ರವಾಸಿ ಮೂಲಭೂತ | 


25.00 


10.00 


ಕಲಬುರಗಿ ದಕ್ಸಿಣ ಮತಕ್ಟೇತ್ರದ ಹುಣಸಿ 

ಹಡಗಿಲ್‌ದ ಶೀ ಅಲ್ಲಮಪ್ರಭು ದೇವಸ್ಥಾನದ 
ಲಿ ೧ ದ್‌ [2 

ಹತ್ತಿರ ಪ್ರವಾಸಿ ಮೂಲಭೂತ ಸೌಕರ್ಯ ನಿರ್ಮಾಣ 


2020-21 


25.00 


10.00 


ಕಲಬುರಗಿ ದಳ್ಳಿಣ ಮತಕ್ಟೇತ್ರದ ಭ್ರಮಾಪರದ ಶ್ರೀ 
ಚೌಡಪುರಿ ಹಿರೇಮಠದ ಹತ್ತಿರ ಪ್ರವಾಸಿ 
ಮೂಲಭೂತ ಸೌಕರ್ಯ ನಿರ್ಮಾಣ 


2020-21 


50.00 


15.00 


ಅಫಜಲಪೂರ ತಾಲ್ಲೂಕು 


16 


ಕಲಬುರಗಿ ಜಿಲ್ಲೆಯ ಅಘಜಲಪೂರ ತಾಲ್ಲೂಕಿನ 
ದೇವಲಗಾಣಗಾಪುರದಲ್ಲಿರುವ ದತ್ತ' ದೇವಸ್ಥಾನ 
ಹಾಗೂ ಸಂಗಮ ಬಳಿ ಪ್ರವಾಸಿಗರಿಗೆ 
ಅನುಕೂಲವಾಗುವ ಅಭಿವೃದ್ಧಿ ಕಾಮಗಾರಿ 
(ಆರ್‌.ಓ.ಪ್ಲಾಂಟ್‌, ಶೌಚಾಲಯ, ಆಸನ ಮತ್ತು 
ಸೆರಳಿನ ವ್ಯವಸ್ಥೆ) (2018-19) ಬಂಡವಾಳ ವೆಚ್ಚಗಳು 


2018-19 


100.00 


100.00 


17 


ಕಲಬುರಗಿ ಜಿಲ್ಲೆ ಅಘಜಲಪೂರದ ಶ್ರೀ ಗುರು 
ಮಳೇಂದ್ರ ಶಿವಾಚಾರ್ಯರ ಸಂಸ್ಥಾನ ಹಿರೇಮಠದ 
ಬಳಿ ಯಾತ್ತಿನಿವಾಸ ನಿರ್ಮಾಣ 


2019-20 


50.00 


50.00 


18 


ಕಲಬುರಗಿ ಜಿಲ್ಲೆಯ ಅಫಜಲಪೂರ ತಾಲ್ಲೂಕಿನ 
ಮಶ್ಯಾಳ ಗ್ರಾಮದ ಶ್ರಿ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ 
ಯಾತ್ರಿ ವಿವಾಸ, ಹೈ-ಟೆಕ್‌ ಶೌಚಾಲಯ, ಸಿಸಿ.ರಸ್ತೆ 
ನಿರ್ಮಾಣ, ಮಳೆ ವೀರು ಚರಂಡಿ ಹಾಗೂ ಇತರೆ 
ಮೂಲಭೂತ ಸೌಕರ್ಯ ಕಾಮಗಾರಿ 


2019-20 


100.00 


33.00 


ಯೋಜನೆಗಳ ವಿವರ 


ಮಂಮಾರಾಡ್‌ ನಾವಾ | ಕಾವಕಗೊ`ಬಡುಗಡ 


ಅಭಿವೃದ್ಧಿ (೧018-19) ಬಂಡವಾಳ ವೆಚ್ಚಗಳು 


ಕುಸನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಕಲಬುರಗಿ 
ಸಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಜಮೀನಿನಲ್ಲಿ 
ಕಲಾವನವನ್ನು ` ನಿರ್ಮಿಸುವ ಬಗ್ಗೆ (2018-19) 

ಬಂಡವಾಳ ವೆಚ್ಚಗಳು | 


2 


[a 


2018-19 


2563.00 


ವರ್ಷ ಮೊತ್ತ | ಮಾಡಿರುವ ಅಸುದಾನ 

ಸೇಡಲ ತಾಲ್ಲೂಕು | 
ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಿಣದ ಶ್ರೀ 

19 ಹಾಲ್ಲಪೃಯ್ಯ ವಿರಕ್ತ ಮಠ ಬಳಿ ಮೂಲಸೌಕರ್ಯ 2018-19 100.00 50.00 
ಅಭಿವೃದ್ದಿ (2018-19) ಬಂಡವಾಳ .ವೆಚ್ಚಗಳು ) 
[ ಲ"ಧ ಒ - 
ಕಲಬುರಗಿ ಜಿಲ್ಲೆಯ ಸೇಡಂ ತಾಲ್ಲೂಕಿನ ಕೊತ್ತಲ ] 

20 |ಬಸವೇಶ್ವರ ದೇವಸ್ಥಾನದ ಹತ್ತಿರ ಆರ್‌.ಓ.ಪ್ಲಾಂಟ್‌ 2018-19 15.00 15.00 


ಕಲಬುರಗಿ ಜಿಲ್ಲೆಯ ಸೇಡಂ  ರನೆಯಲ್ಲಿರುವ 


500.00 


ಜೇವರ್ಗಿ ತಾಲ್ಲೂಕು 


ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲ್ಲೂಕಿನ ಚನ್ನೂರು 
22 |ಗ್ಞಮದಲ್ಲಿರುವ ದೌವಲ ಮಲ್ಲಿಕ ದರ್ಗಾ ಬಳಿ ಪ್ರವಾಸಿ 
ಸೌಲಭ್ಯ ಅಭಿವೃದ್ಧಿ (2018-19) ಬಂಡವಾಳ ವೆಚ್ಚಗಳು 


2018-19 . 


25.00 


25.00 


ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲ್ಲೂಕಿನ ಮದರಿ 
ಗ್ರಾಮದಲ್ಲಿರುವ ಜಾನೇವಲಿ ದರ್ಗಾ ಬಳಿ 


23 
ಮೂಲಸೌಕರ್ಯ ಅಭಿವೃದ್ಧಿ (2018-19) ಬಂಡವಾಳ 


ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲ್ಲೂಕಿನ ಚಿಗರಳ್ಳಿ 
ಗಾಮದಲ್ಲಿರುವ ಪೂಜ್ಯ ಶ್ರೀ ಸಿದ್ದಬಸವೇಶ್ನರ ಕಬೀರ 
[7 [o ಕಲಿ ವೆ 
ಮಹಾಸ್ವಾಮಿಗಳ ಆಶ್ರಮದ ಬಳಿ ಮೂಲಸೌಕರ್ಯ 
24 |ಅಭಿವೃದ್ಧಿ (2018-19) ಬದಲಾಗಿ ಕಲಖುರಗಿ ಜಲ್ಲೆಯ 
ಜೇವರ್ಗಿ ತಾಲ್ಲೂಕಿನ ಚಗರಳ್ಳ ಗ್ರಾಮದಲರುವ ಪೂಜ್ಯ ಶ್ರೀ 
ಸಿದ್ದಬಸವೇಶ್ವರ ಕೆಜೀರ ಮಹಾಸ್ತಾಮಿಗಳ ಆಶ್ರಮದ ಬಳ 
ಡಾರ್ಮಿಟರಿ ನಿರ್ಮಿಸುವ ಕಾಮಗಾರಿ ' 


2018-19 


ವೆಚ್ಚಗಳು 
ಚ 


2018-19 


25.00 


25.00 


25.00 


25.00 


ಆಳಂದ ತಾಲ್ಲೂಕು 


ಕಲಬುರಗಿ ಜಿಲ್ಲೆಯ ಆಳಂದ ತಾಲ್ಲೂಕಿನ ತಡಕಲ್‌ 
ಗ್ರಾಮದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಬಳಿ 
ಮೂಲಸೌಕರ್ಯ ಅಭಿವೃದ್ಧಿ (20:8-19) ಬಂಡವಾಳ 
ವೆಚ್ಚಗಳು 


25 


2018-19 


25.00 


25.00 


KA ಯೋಜನೆಗಳ ವಿವರ ಮೆಂಜೂರಾದ'Tಅಂದಾಜು'T ಈೌವಕೆಗೊ ಬಡುಗಡೆ 
ಆಜ; ; 
ಸೆಂ _ ವರ್ಷ ಮೊತ್ತ ಮಾಡಿರುವ ಅನುದಾನ 
ಕಲಬುರಗಿ ಜಿಲ್ಲೆ, ಆಳಂದ ತಾಲ್ಲೂಕು, ಮಾಡ್ಯಾಳ 
ಗ್ರಾಮದಲ್ಲಿರುವ ಶ್ರೀ ಚನ್ನ ಮಲ್ಲೇಶ್ವರ ದೇವಸ್ಥಾನದ 
26 |ಬಳಿ ಯಾತ್ರಿನಿವಾಸ ನಿರ್ಮಾಣ ಹಾಗೂ ಶೌಚಾಲಯ, 2019-20 100.00 30.00 
ಸ್ನಾನಗೃಹ ಹಾಗೂ ಮೂಲಭೂತ ಸೌಕರ್ಯ 
ಅಭಿವೃದಿ 
ಕಲಬುರಗಿ ಜಿಲ್ಲೆ. ಆಳಂದ ತಾಲ್ಲೂಕಿನ ಹೆಬಲಿ 
27 ಗ್ರಾಮದ ಶ್ರೀ ಅಲ್ಲಮಪ್ರಭು ದೇವಸ್ಥಾನದ ಬಳಿ 2019-20 30.00 
ಮೂಲಭೂತ ಸೌಕರ್ಯ ಅಭಿವೃದಿ 
ಕಲಬುರಗಿ ಜಿಲ್ಲೆಯ ಆಳಂದ ತಾಲ್ಲೂಕಿನ ವಾಪ್ನರ್ಗಿ 
28 ಗ್ರಾಮದ ಶ್ರೀ ರಾಜೋಟೇಶ್ವರ ದೇವಸ್ಥಾನಕ್ಕೆ] 2019-20 7.00 
ಯಾತ್ರಿನಿವಾಸ ನಿರ್ಮಾಣ 
ಕಲಬುರಗಿ ಜಿಲ್ಲೆಯ ಆಳಂದ ತಾಲ್ಲೂಕಿನ 
29 |ಯಳಸಂಗಿಯ ಶ್ರೀ ಅಂಬಾ ಭವಾನಿ ದೇವಸ್ಥಾನದ] 2019-20 0.00 
ಹತ್ತಿರ ಯಾತ್ರಿನಿವಾಸೆ ನಿರ್ಮಾಣ 
ಕಲಬುರಗಿ ಜಿಲ್ಲೆಯ ಆಳಂದ ತಾಲ್ಲೂಕಿನ ಆಳಂದ! 
30 |ಪಟ್ಟಣದ ಶ್ರೀ ಬ್ರಹ್ಮಕುಮಾರಿ ಆಶ್ರಮ ಇಲ್ಲಿ] 2019-20 0.00 
ಯಾತಿನಿವಾಸ ನಿರ್ಮಾಣ " 
ಕಲಬುರಗಿ ., ಜಿಲ್ಲೆಯ ಆಳಂದ ತಾಲ್ಲೂಕಿನ 
131 |ಮಾದನಹಿಪ್ಟರಗಾ ಗ್ರಾಮದ ಶ್ರೀ ಶಿವಲಿಂಗೇಶ್ವರ] 2019-20 10.00 
ವಿರಕೆಮಠ ಇಲ್ಲಿ ಯಾತ್ರಿನಿವಾಸೆ ನಿರ್ಮಾಣ 
ಕಲಬುರಗಿ ಜಿಲ್ಲೆಯ ಆಳಂದ ತಾಲ್ಲೂಕಿನ[ 
32 |ಸುಂಟಿಸೂರು ಗ್ರಾಮದ ಶ್ರೀ ಯಲ್ಲಾಲಿಂಗ ಮಹಾರಾಜ| 2019-20 10.00 
ದೇವಸ್ಥಾನದ ಹತ್ತಿರ ಯಾತ್ರಿನಿವಾಸ ನಿರ್ಮಾಣ 
[ನ ತಾಲ್ಲೂಕು 
ಕಲಬುರಗಿ ಜಿಲ್ಲೆ, ಚೆಂಚೋಳಿ ತಾಲ್ಲೂಕಿನ ಕೊರವಿ 
33 ಶ್ರೀರಾಮನಗರ ತಾಂಡಾದಲ್ಲಿ ಶ್ರೀ 
ಲಕ್ಸೀದೇವಸ್ಥಾನದ ಬಳಿ ಯಾತ್ರಿನಿವಾಸ ಹಾಗೂ | 01930 | 10000 30.00 
ಮೂಲಭೂತ ಸೌಲಭ್ಯ ನಿರ್ಮಾಣ 
ಚಿತ್ತಾಪುರ ತಾಲ್ಲೂಕು I 
ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲ್ಲೂಕಿನ ಸನ್ಮತಿ 
|ಬೌದ್ದ ಪದೇಶದಲ್ಲಿ ಲ್ಕಾಂಡ್‌ ಸ್ನೇಪಿಂಗ್‌ - 
q4|" Ko [x p] [) ? 200. 
ಮ್ಯೂಸಿಯಂ, ಸೈನೇಜಸ್‌ ಮುಂತಾದ ಪ್ರವಾಸಿ | 020-21 00 150.00 
ಸೌಲಭ್ಯಗಳ ನಿರ್ಮಾಣ. ಕಾಮಗಾರಿ 
ಹಟ್ಟು m 4341.50 1384.00 


aw tad 


© 


ಯೋಜನೆಗಳ ವಿವರ 


ಗಮರಜೂರಾದ 


ವರ್ಷ 


ಯಾದಗಿರಿ ಜಲ್ಲೆ 


ಅಂದಾಜು] ಈವಕೆಗೂ`ಬಡುಗಡೆ 


ಮೊತ್ತ | ಮಾಡಿರುವ ಅನುದಾನ | 


ಯಾದಗಿರಿ ತಾಲ್ಲೂಕು 


— 


35 


36 


37 


ಯಾದನಿಕ “ಜಿಲ್ಲೆಯ, ಯಾದಗಿರಿ `ಪಟ್ಟಿಣದಲ್ಲಿರುವ 
ಮೈಲಾರಲಿಂಗೇಶ್ವರ ಐತಿಹಾಸಿಕ ದೇವಸ್ಥಾನದ ಬಳಿ 
ಉದ್ಯಾನವನ ಹಾಗೂ ಇನ್ನಿತರೆ ಸೌಲಭ್ಯಗಳ ನಿರ್ಮಾಣ. 
(2018-19) ಬಂಡವಾಳ ವೆಚ್ಚಗಳು ಬದಲಾಗಿ 

ಯಾದಗಿರಿ ಜಲ್ಲೆಯ ಯಾದಗಿರಿ ತಾಲ್ಲೂಕಿನ ಮೈಲಾಪುರ 
ಗ್ರಾಮದಲ್ಲರುವ ಮ್ಯಲಾರಅಂಗೇಶ್ವರ ಐತಿಹಾಸಿಕ" 

ದೇವಸ್ಥಾನದ ಬಳಿ ಉದ್ಯಾನವನ ಹಾಗೂ ಇನ್ನಿತರೆ 
ಸೌಲಭ್ಯಗಳ ನಿರ್ಮಾಣ (2೦19-2೦) 


2018-19 


100.00 100.00 


ಕೆರೆ (ಲುಂಬಿನಿ ವನ)ದಲ್ಲಿ ಒಂದು ಕೊಠಡಿ 
ಹಾಗೂ ಇತರೆ ಪ್ರವಾಸಿ ಮೂಲಭೂತ ಸೌಲಭ್ಯಗಳ 
ಅಭಿವೃದ್ಧಿ (2018-19) ಬಂಡವಾಳ ವೆಚ್ಚಗಳು 


ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲ್ಲೂಕಿನ ಸಣ್ಣ R 


2018-19 , 


50.00. 50.00 


ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲ್ಲೂಕಿನ 


ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ, 
ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿ 


2019-20 


15.00 


38 


ಯಾದಗಿರಿ ಜಿಲ್ಲೆಯ ಸುರಪುರ ತಾಲ್ಲೂಕಿನ 
ಮುದನೂರು ಗ್ರಾಮದ ಶ್ರೀ ಕಂಠೀ ಕೋರಿಸಿದ್ದೇಶ್ವರ 
ಶಾಖಾ ಮಠದ ಹತ್ತಿರ ಯಾತ್ರಿನಿವಾಸ ನಿರ್ಮಾಣ 


ಸುರಪುರ ತಾಲ್ಲೂಕು F 


2019-20 


100.00 


39 


ಗುರುಮಿಠಕಲ್‌ ತಾಲ್ಲೂಕು 


ಶಹಾಪೂರ ತಾಲ್ಲೂಕು 


ಶಹಾಪೂರ ತಾಲ್ಲೂಕಿನ ಭೀಮರಾಯಸಗುಡಿ 
ದೇವಸ್ಥಾನದ ಹತ್ತಿರ ಶೌಚಾಲಯ ನಿರ್ಮಾಣ 
ಹಾಗೂ ಮೂಲ. ಸೌಕರ್ಯ (2018-19) 
ಬಂಡವಾಳ ವೆಚ್ಚಗಳು 


2018-19 


100.00 100,00 


40 


ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್‌ ತಾಲ್ಲೂಕಿನ 
ಶ್ರೀ ಶಾಂತವೀರಸ್ವಾಮಿ ಮಠದ ಅವರಣದಲ್ಲಿ 1 
ಮಿನಿ ವಾಟರ್‌ ಟ್ಯಾಂಕ್‌, 2) ಪುರುಷರಿಗೆ ಮತ್ತು 
ಮಹಿಳೆಯರಿಗೆ ಪ್ರತ್ಯೇಕವಾದ ಶೌಚಾಲಯ, 3) ಶುದ್ಧ 
ಕುಡಿಯುವ ನೀರು ಘಟಕ 4) ಡಾರ್ಮಿಟರಿ ನಿರ್ಮಾಣ 
ಮೂಲಸೌಕರ್ಯ ಅಭಿವೃದ್ಧಿ (2018-19) 
ಬಂಡವಾಳ ವೆಚ್ಚಗಳು 


2018-19: 


50.00 10.00 


ಕ್ರ ಯೋಜನೆಗಳ ಏವರೆ ಮಂಜೂಾರಾದ'Tಅಂದಾಜು']T ಕಾವಕಗೂ ಬಡುಗಡ 

ಸಂ ವರ್ಷ ಮೊತ್ತ ಮಾಡಿರುವ ಅನುದಾನ 
ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್‌ ವಿಧಾನಸಭಾ 

41 ಕ್ಟೇತ್ರ ವ್ಯಾಪ್ತಿಗೆ ಬರುವ ಹಜರಾಮರ ಗ್ರಾಮದ ದಬೆ 
ದಚೆ ಜಲಪಾತದ ಬಳಿ ಮೂಲಸೌಕರ್ಯ ಅಭಿವೃದ್ಧಿ | 018-19 50.00 25.00 
(2018-19) ಬಂಡವಾಳ ವೆಚ್ಚಗಳು | 
ಗುರುಮಿಠಕಲ್‌ ತಾಲ್ಲೂಕಿನ ಕಂದಕೂರು . 

42 |ಕೊಂಡಮ್ಮಾಯಿ ಬೆಟ್ಟ್‌ ಹತ್ತಿರ ಪ್ರವಾಸಿ ಸೌಲಭ್ಯಗಳ 2018-19 100.00 . 100.00 
ಅಭಿವೃದ್ಧಿ. (2018-19) ಬಂಡವಾಳ ವೆಚ್ಚಗಳು ” _ ವ 
ವಡಗೇರಾ ತಾಲ್ಲೂಕು 
ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲ್ಲೂಕಿನ 

43 |ಹಾಲಗೇರಾ ಗರಾಮದ ಯಲ್ಲಮ್ಮ ದೇವಸ್ಥಾನಕ್ಕೆ! 2019-20 25.00 25.00. 
ಮೂಲಭೂತ ಸೌಕರ್ಯ ಕಾಮಗಾರಿ 
ಒಟ್ಟು . 590.00 , 505.00 


